ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 363 (342) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ವಿಷಯ ಕೊಡಗು ಜಿಲ್ಲೆ ದುಬಾರೆಯಲ್ಲಿ ಕಾವೇರಿ ನದಿಗೆ ತೂಗು 
ಸೇತುವೆ ನಿರ್ಮಾಣದ ಬಗ್ಗೆ. % 
ಉತ್ತರಿಸುವವರು ಮುಖ್ಯ ಮಂತ್ರಿ 
ಉತ್ತರಿಸುವ ದಿನಾಂಕ 10-12-2020. 
ಕ. 
ಸ ಪುಶ್ನೆ ಉತ್ತರ 
ಅ) ಕೊಡಗು ಜಿಲ್ಲೆ, ಸೋಮವಾರಪೇಟೆ ತಾಲ್ಲೂಕಿನ ದುಬಾರೆಯ ಬಳಿ 


1 ತೂಗು 


ಕೊಡಗು ಜಿಲ್ಲೆ, ದುಬಾರೆ 
ಪ್ರದೇಶದಲ್ಲಿ ಹರಿಯುವ 
ಕಾವೇರಿ ನದಿಗೆ ಅಡ್ಡಲಾಗಿ 
ಸೇತುವಿಯನ್ನು 
ಮಾಡುವ 

ಯಾವ 

ಇದರ 


ನಿರ್ಮಾಣ 
ಯೋಜನೆ 
ಹಂತದಲ್ಲಿದೆ; 
ಕಾಮಗಾರಿಯನ್ನು 
ಯಾವಾಗ ` ಪ್ರಾರಂಭ 
ಮಾಡಲಾಗುವುದು: ' 
(ಮಾಹಿತಿ ನೀಡುವುದು) 


ಕಾವೇರಿ ನದಿಗೆ ಅಡ್ಡಲಾಗಿ ತೂಗು ಸೇತುವೆ ನಿರ್ಮಾಣ 
ಕಾಮಗಾರಿಯನ್ನು ರೂ.223.30ಲಕ್ಷಗಳ ಅಂದಾಜು ವೆಚ್ಚದಲ್ಲಿ 
ಕೈಗೊಳ್ಳಲು ದಿನಾಂಕ: 19-09-2018ರ ಸರ್ಕಾರದ ಆದೇಶದಲ್ಲಿ 
ಮಂಜೂರಾತಿ ನೀಡಲಾಗಿದೆ. ಈ ಕಾಮಗಾರಿಗೆ ದಿನಾ೦ಕ: 09-10- 
2018ರಂದು: ರೂ.100.00 ಲಕ್ಷಗಳನ್ನು ಕೆಟಔಐಎಲ್‌ ಸಂಸ್ಥೆಗೆ! 
ಬಿಡುಗಡೆ ಮಾಡಲಾಗಿದೆ. - 


ಸರ್ಕಾರದ ಆದೇಶ ದಿನಾಂಕ:23-11-2018ರಲ್ಲಿ “ಮೇಲ್ಕಂಡ 
ಕಾಮಗಾರಿಯ ಅನುಪ್ಠಾನ ಸಂಸ್ಥೆ ಕೆಟಔಳಎಲ್‌ ಬದಲಾಗಿ 
ಲೋಕೋಪಯೋಗಿ ಇಲಾಖೆಗೆ ವಹಿಸಲಾಗಿರುತ್ತದೆ. 


ಸದರಿ ಕಾಮಗಾರಿಗೆ ಕೆಟಳಎಲ್‌ ಶುಲ್ಕ ಕಟಾಯಿಸಿಕೊಂಡು 
ರೂ.99.50ಲಕ್ಷ ಅನುದಾನವನ್ನು ಲೋಕೋಪಯೋಗಿ ಇಲಾಖೆ, 
ಕೊಡಗು ಜಿಲ್ಲೆ, ಮಡಿಕೇರಿ ಇವರಿಗೆ ಬಿಡುಗಡೆಗೊಳಿಸಲಾಗಿರುತ್ತದೆ. 


ಈ ಕಾಮಗಾರಿಯನ್ನು ಪ್ರಾರಂಭಿಸದೇ ಇರುವ ಕಾರಣದಿಂದಾಗಿ 
ಸರ್ಕಾರದ ಆದೇಶ ಸಂಖ್ಯ ಟೆಓಆರ್‌/190/ಟಿಡಿಪಿ/2020, 
ದಿನಾ೦ಕ:07-09-2020 ರಂದು ರದ್ದುಪಡಿಸಲಾಗಿದೆ. 


ಆ) 


} 
ದುಬಾರೆ ಫಾರೆಸ್ಕೆಗೆ ಬರುವ 
ಪ್ರವಾಸಿಗರ ಹಿತ 
ದೃಷ್ಠಿಯಿಂದ ಸುರಕ್ಷತೆಗಾಗಿ 
ತೆಗೆದುಕೊಂಡಿರುವ 
ಕ್ರಮಗಳೇನು: 

ನೀಡುವುದು) 


(ವಿವರ 


ದುಬಾರೆ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಹಿತದೃಪ್ಠಿಯೆ೦ದ 


ಸುರಕ್ಷತೆಗಾಗಿ ತೆಗೆದುಕೊಂಡಿರುವ ಕ್ರಮಗಳು ಈ ಕೆಳಕಂಡಂತಿದೆ. 


1. ಪ್ರವಾಸೋದ್ಯಮ ಇಲಾಖೆಯಿಂದ ದುಬಾರೆ ಪ್ರವಾಸಿ 
ತಾಣದಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಎಚ್ಚರಿಕೆಯ ಸೂಚನಾ 
ಫಲಕಗಳನ್ನು ಅಳವಡಿಸಲಾಗಿದೆ. 

ಮುಂದುವರೆದು, ಸಾಕಾನೆ ಶಿಬಿರದಲ್ಲಿರುವ ಸಾಕಾನೆಗಳ 
ಮಾವುತ ಹಾಗೂ ಕಾವಾಡಿಗಳ ಹಿತರಕ್ಷಣೆಗಾಗಿ ಪ್ರವಾಸಿಗರು 
ಆನೆಗಳ ಬಳಿ ಸುಳಿಯದಂತೆ ಟೀಪ್‌ ಮತ್ತು ಬ್ಯಾರಿಕೇಡ್‌ 
ಗಳನ್ನು ಅಳವಡಿಸಲಾಗಿದೆ. 

ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ರಿವರ್‌ ರಾಘಫ್ಸಿಂಗ್‌ ನಿರ್ವಹಣೆ 
ಮತ್ತು ಮೇಲುಸ್ತುವಾರಿ ಸಮಿತಿಯ ವತಿಯಿಂದ ದುಬಾರೆ 
ಪ್ರವಾಸಿ ಸ್ಥಳದಲ್ಲಿ ಸಿ.ಸಿ. ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 


kes ಪ್ರಶ್ನೆ 


PN 
ಬಿತ್ತರ 


ಅರಣ್ಯ ಇಲಾಖೆಯಿಂದ ಇಲಾಖಾ ಬೋಟುಗಳಲ್ಲಿ ನಿಯಮಿತ 
ಸಂಖ್ಯೆಯ ಪ್ರವಾಸಿಗರನ್ನು ಮಾತ್ರ ಅನುಮತಿಸಲಾಗುತ್ತಿದ್ದು, 
ಎಲ್ಲಾ. ಪ್ರವಾಸಿಗರಿಗೆ ಲೈಫ್‌ ಜಾಕೇಟ್‌ ಧರಿಸುವಂತೆ 
ತಿಳಿಸಲಾಗುತ್ತಿದೆ ಹಾಗೂ ಬೋಟುಗಳನ್ನು ಬೋಟು . ಚಾಲನಾ 
ಪರವಾನಗಿ ಹೊಂದಿರುವ ನುರಿತ ಸಿಬ್ಬಂದಿಗಳನ್ನು ಮಾತ್ರ 
ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿರುತ್ತದೆ. 


ಕೋವಿಡ್‌-19 ಮುನ್ನೆಚ್ಚರಿಕೆ ಕ್ರಮವಾಗಿ ದುಬಾರೆ ಸಾಕಾನೆ 
ಶಿಬಿರಕ್ಕೆ ಆಗಮಿಸುವ ಎಲ್ಲಾ; ಪ್ರವಾಸಿಗರಿಗೆ ಮಾಸ್ಕ್‌ ಧರಿಸುವುದು 
ಕಡ್ಡಾಯಗೊಳಿಸಲಾಗಿದೆ'ಹಾಗೂ ಬೋಟು ಹತ್ತುವ ಮುನ್ನ ಪ್ರತೀ 
ಪುವಾಸಿಗರ ಥರ್ಮಲ್‌ ಸ್ಕಾನಿಂಗ್‌ ಮಾಡಿ, ಹ್ಯಾಂಡ ಸ್ಯಾನಿಟೈೆಸರ್‌ 
ನೀಡಿ ಶಿಬಿರದಲ್ಲಿ ಸಾಮಾಜಿಕ ಅಂತರ ಕಾಪಾಡುವಂತೆ 
ತಿಳಿಲಾಗುತ್ತಿದೆ. 


ಅರಣ್ಯ ಇಲಾಖೆಯಿಂದ ಪ್ರವಾಸಿಗರ ಹಿತದೃಷ್ಠಿಯಿಂದ 


ಜಿನಿಂಕ್‌ ಪೆವಿ.೦ಗ್‌ ಅಳವಡಿಸಲಾಗುತಿದೆ. 


ಸಂಖ್ಯೆ: ಟಿಟಆರ್‌ 250 ಟಿಡಿವಿ 2020 


ವಿಲೆ. 
"ಬಿ.ಎಸ್‌. ಯಡಿಯೂರಪ್ಪ) 
j ಮುಖ್ಯಮಂ ತ್ರಿ. 


